ಚುಕ್ಕೆ. ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸುವ ಸಚಿವರು 


[3 


ಕರ್ನಾಟಕ ವಿಧಾನ ಪರಿಷತು 
$753 


: ಶ್ರೀ ಆರ್‌. ಧರ್ಮಸೇನ 
: ಉಪ ಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸುವ ದಿನಾಂಕ ; 05.03.2021 
ಪ್ರ ಪತರ 
ಅ) ಬಿ.ಎಂ.ಟಿ.ಸಿ. ಬಸ್‌ ಬೆಂ.ಮ.ಸಾ.ಸಂಸ್ಥೆಯಲ್ಲಿ 10 ಟಿಟಿಎಂಸಿ, 02 ದೊಡ್ಡ ಬಸ್‌ 
' [ನಿಲ್ದಾಣಗಳಲ್ಲಿ . ಶೆಲ್ಪರ್‌ಗಳನ್ನು ನಿಲ್ದಾಣಗಳು ಮತ್ತು 44 ಮಧ್ಯಮ/ಸಣ್ಣ ಬಸ್‌ ನಿಲ್ದಾಣಗಳನ್ನು 
ಎಲ್ಲಾ ಕಡೆಗಳಲ್ಲಿ ನಿರ್ಮಾಣ | ಹೊಂದಿದ್ದು, ಸದರಿ ನಿಲ್ದಾಣಗಳಲ್ಲಿ ಶೆಲ್ಪರ್‌ಗಳನ್ನು ನಿರ್ಮಿಸಲಾಗಿರುತ್ತದೆ. 
ಮಾಡಲಾಗಿದೆಯೇ; | 
ನಿರ್ಮಿಸದಿದ್ದರೆ ಯಾವಾಗ ಬೃಹತ್‌ ಬೆಂಗಳೂರು : ಮಹಾನಗರ ಪಾಲಿಕೆಯವತಿಯಿಂದ 
ನಿರ್ಮಾಣ ಮಾಡಲಾಗುವುದು; | ಪಿಪಿಪಿ ಮಾದರಿಯಲ್ಲಿ ಡಿಬಿಓಟಿ ಆಧಾರದ ಮೇಲೆ "5 ವರ್ಷಗಳ 
" ನಿರ್ವಹಣಾ ಅವಧಿಗೆ 280 ಬಸ್‌ ಶೆಲ್ಲರ್‌ಗಳ ನಿರ್ಮಾಣಕ್ಕೆ ಗುತ್ತಿಗೆ 
Hh ನೀಡಿದ್ದು, ಭಧ 254 ಬಸ್‌ ಶೆಲ್ಪರ್‌ಗಳನ್ನು ನಿರ್ಮಿಸಲಾಗಿರುತ್ತದೆ. 
ಪ್ರಸ್ತುತ 
20 ವರ್ಷಗಳ ನಿರ್ವಹಣಾ, ಅವಧಿಗೆ ಪ್ಯಾಕೇಜ್‌ ಎ, ಬಿ 
ಸಿ& ಡಿ ಗಳಿಂದ ಒಟ್ಟು 1200 ಬಸ್‌ ತಂಗುದಾಣಗಳ ನಿರ್ಮಾಣ 
ಕಾಮಗಾರಿ ಪ್ರಗತಿಯಲ್ಲಿದ್ದು, ಅದರಲ್ಲಿ 890 ಬಸ್‌ ತಂಗುದಾಣಗಳನ್ನು 
| ನಿರ್ಮಿಸಲಾಗಿರುತ್ತದೆ. 
ಆ) | ಬಿ.ಎಂ.ಟಿ.ಸಿ. ಬಸ್ಸುಗಳಲ್ಲಿ | - ಬಿ.ಎಂ.ಟಿ.ಸಿಯ ಎಲ್ಲಾ ಬಸ್ಸುಗಳಲ್ಲಿ ಕೇಂದ್ರ ಮೋಟಾರು 
'| ಪ್ರಥಮ ಚಿಕಿತ್ಸಾ ಕಿಟ್‌ಗಳನ್ನು | ವಾಹನ ಕಾಯ್ದೆ ಅನ್ವಯ ಕಡ್ಡಾಯವಾಗಿ. ಪ್ರಥಮ ಚಿಕಿತ್ಸಾ ಕಿಟ್‌ಗಳನ್ನು 
ಅಳವಡಿಸಲಾಗಿದೆಯೇ; ಹಾಗೂ ಸಂಬಂಧಪಟ್ಟ ಔಷಧಗಳನ್ನು (ಕ್ರೀಮ್‌, ಬ್ಯಾಂಡೇಜ್‌ ಮತ್ತು 
ಅಳವಡಿಸದಿದ್ದರೆ ಯಾವಾಗ | ಇನ್ನಿತರೆ ಸಲಕರಣೆಗಳನ್ನು) ಅಳವಪಡಿಸಲಾಗಿರುತ್ತದೆ. 
ಅಳವಡಿಸಲಾಗುವುದು; ' ಮುಂದುವರೆದು, ಪ್ರಕ ರಹದಾರಿ ನವೀಕರಣ 
ಸಮಯದಲ್ಲಿಯೂ ಸಹ ಕಡ್ಡಾಯವಾಗಿ ಸಂಸ್ಥೆಯ ಬಸ್ಸುಗಳಿಗೆ ಪ್ರಥಮ 
ಚಿಕಿತ್ಸಾ "ಕಿಟ್‌ಗಳನ್ನು ಹಾಗೂ ಸಂಬಂಧಪಟ್ಟ ಔಷಧಗಳನ್ನು 
"ಅಳವಡಿಸಲಾಗುತ್ತಿದೆ. 
ಇ) | ಬಿ.ಎಂ.ಟಿ.ಸಿ. ಬಸ್ಸುಗಳಲ್ಲಿ ಬಿ.ಎಂ.ಟಿ.ಸಿ. ಬಸ್ಸುಗಳಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಲ್ಲಿ 
"| ಪ್ರಯಾಣಿಸುವ ಪ್ರಯಾಣಿಕರಲ್ಲಿ | ಕೊರೋನ ವೈರಸ್‌ ಹರಡದಂತೆ ಈ ಕೆಳಕಂಡ ಮನ್ನೆ; ಚ್ಲರಿಕೆ ಕ್ರಮಗಳನ್ನು 
ಕೊರೋನ ವೈರಸ್‌ ಅನುಸರಿಸಲಾಗಿರುತ್ತದೆ: 
ಹರಡದಂತೆ ಇ ಯಾವ ವ್ರಯಾಣಿಕರು ಪ್ರಯಾಣಿಸುವಾಗ ಮುಖಗವಸು ಧರಿಸುವುದು 
ಮುನ್ನೆಚ್ಚರಿಕೆ ಶಜಗಳನ್ನು ಕಡ್ಡಾಯಗೊಳಿಸಲಾಗಿರುತ್ತದೆ. 
ಕೈಗೊಳ್ಳಲಾಗಿದೆ? 


(ವಿಷರಗಳನ್ನು ನೀಡುವುದು) 


> ಸಾರ್ವಜನಿಕ ಬಸ್ಸುಗಳಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡುವ 
ಸಂಬಂಧ, ಬಸ್ಸುಗಳಲ್ಲಿ ಲಭ್ಯವಿರುವ ಆಸನಗಳ "ಸಂಖ್ಯೆಯಷ್ಟು 
ಪ್ರಯಾಣಿಕರನ್ನು ಮಾತ್ರ ಅನುಮತಿಸಲಾಗಿರುತ್ತದೆ. 


» ಪ್ರತಿದಿನ ಕಾರ್ಯಾಚರಣೆಗೊಳ್ಳುವ ಬಸ್ಸುಗಳನ್ನು ಖಂಗ್ತW- 


- Partition, Bonnet Partition, Driver partition, 


ಸಮಯದಲ್ಲಿ ದೇಹದ ಉಷ್ಣಾಂಶವನ್ನು (temperature) ಮತ್ತು 
ಆಕ್ಸಿಜನ್‌ ಮಟ್ಟವನ್ನು (Oximeter) ಪರೀಕ್ಷಿಸಿ ವತನ ಕರ್ತವ್ಯಕ್ಕೆ 
\ ನಿಯೋಜಿಸಲಾಗಿರುತ್ತದೆ. 


"ಆರೋಗ್ಯವನ್ನು ಕಾಪಾಡುವ ನಿಟ್ಟಿನಲ್ಲಿ ಕರ್ತವ್ಯದ ಅವೆಥಿಯಲ್ಲಿ 


: ವಿತರಿಸಿ ಬಸವಂತ ತಿಳಿಸಲಾಗಿರುತ್ತದೆ. 1. 


ನಿಯಮಾವಳಿಯಂತೆ ಪ್ರಯಾಣಿಕರಿಂದ "ಹೆಚ್ಚಿನ ಸಂರ್ಪಕಕ್ಕೆ 
ಒಳೆಗಾಗುವ ಬಸ್ಸಿನ ಒಳಭಾಗವಾದ ' Door Handle, Door 


Stanchion poles, Grab Rail, Passenger Scat/ Hand/ 
Arm res/ Head Rest Grip, Hand Rails, Louver/ 
Window Glasses etc., ಹಾಗೂ ಹೊರಭಾಗವನ್ನು ಶುದ್ದವಾದ 
ನೀರು, ಸೋಪ್‌ ದ್ರಾವಣ ಹಾಗೂ ಸೋಂಕು, ನಿವಾರಕ ದ್ರಾವಣ 
(ಸೋಡಿಯಮ್‌ ಹೈಪೋಕ್ಲೋರೈಟ್‌) ದ್ರಾವಣದಿಂದ  ಸ್ಥಚತೆಗೆ| 
ಒಳಪಡಿಸಲಾಗುತ್ತಿದೆ. 


ಸಿಬ್ಬಂದಿಗಳು ಪ್ರತಿದಿನ ಕರ್ತವ್ಯಕ್ಕೆ ವರದಿ. ಮಾಡಿಕೊಳ್ಳುವ 


ಪ್ರಯಾಣಿಕರ ಸುರಕ್ಷತೆ ಹಾಗೂ . ಚಾಲನಾ "ಸಿಬ್ಬಂದಿಗಳ 


ಸಿಬ್ಬಂದಿಗಳು 'ಮುಖಗವಸನ್ನು ಧರಿಸುವುದು ಕಡ್ಡಾಯವಾಗಿರುತ್ತದೆ 
ಹಾಗೂ ಕೈಗಳ ಶುಚಿತ್ವವನ್ನು ಕಾಪಾಡಿಕೊಳ್ಳಲು 'ಸ್ಮಾನಟ್ಟ ಸರ್‌ನ್ನು 


ಸಾರ್ವಜನಿಕ `" ಪ್ರಯಾಣಿಕರು . ಚಾಲಕರೊಂದಿಗೆ "ಅಂತರ 
ಕಾಪಾಡಿಕೊಳ್ಳಲು, ಬಸ್ಸಿನಲ್ಲಿ ಚಾಲಕರಿಗೆ ಪ್ರತ್ಯೇಕ ಕ್ಯಾಬಿನ್‌ 
ವ್ಯವಸ್ಥೆಯನ್ನು ಮಾಡಲಾಗಿರುತ್ತದೆ. 

ಪ್ರಯಾಣಿಕರು ಹಾಗೂ ನಿರ್ವಾಹಕರ ನಡುವೆ ನಗದು 
ವ್ಯವಹಾರವನ್ನು ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ಪ್ರಯಾಣ ದರ 
ರೂ5/-ರ  ಗುಣಕದಲ್ಲಿ. ನಿಗದಿಪಡಿಸಿ  ಪುನರ್‌ರಚಿತ 
ಪ್ರಯಾಣದರಗಳನ್ನು ಆಕರಿಸಲಾಗುತ್ತಿದೆ ಹಾಗೂ ಡಿಜಿಟಲ್‌ 


ಟಿಕೇಟೆಂಗ್‌ (QR ‘code based) ವ್ಯವಸ್ಥೆಯನ್ನು 
ಅಳವಡಿಸಿಕೊಳ್ಳಲಾಗಿರುತ್ತದೆ. 


ಸಂಖ್ಯೆ ಟಿಡಿ 62 ಟಿಸಿಕ್ಕ್ಯೂ 2021 


(ಲಕ್ಷ Re ಸಂಗಪ್ಪ ಸವದಿ) 
ಉಪ ಮುಖ್ಯಮಂತ್ರಿಗಳು ಹಾಗೂ: 
' ಸಾರಿಗೆ ಸಚಿವರು 


